ಕರ್ಸಾಟಕ ಸರ್ಕಾರ 
(ಕೃಷಿ ಇಲಾಖೆ) 


ಸೆ೦ಖೆ:SFS/ADA_2/LAQ-1068/ 2024 -25 ಕೃಷಿ ಆಯುಕ್ತರ ಕಾರ್ಯಾಲಯ, 
ಶೇಷಾದ್ರಿ ರಸ್ತೆ, ಬೆ೦ಗಳೂರು-01 
ದಿನಾ೦ಕ: 19.07.2024 


ಗೆ 
ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ, 
ಬಹುಮಹಡಿಗಳ ಕಟ್ಟಡ, 
ಬೆಂಗಳೂರು. 

ಮಾಸ್ಯರೇ, 


ವಿಷಯ: ಶ್ರೀ ಅಲ್ಲಮಪ್ರಭು ಪಾಟೀಲ್‌(ಗುಲ್ಬರ್ಗಾ ದಕ್ಷಿಣ) ವಿಧಾನ ಸಭೆ 
ಸದಸ್ಯರು ರವರ ಚುಕ್ಕೆ ರಹಿತ ಪ್ರಶ್ನೆಗೆ ಉತ್ತರ ಸಲ್ಲಿಸುವ ಕುರಿತು. 
ಉಲ್ಲೇಖ: ಪ್ರ.ಸಂ: ಪ್ರಶಾವಿಸ/16ನೇವಿಸ/4ನೇಅ/ ಪು.ಸ೦.1068/2024 
ದಿನಾ೦ಕ:11,07.2024. 
[ed 
ಮೇಲ್ಕಂಡ ವಿಷಯಕ್ಕೆ ಸಂಬಂದಿಸಿದಂತೆ, ಶ್ರೀ ಅಲ್ಲಮಪ್ರಭು ಪಾಟೀಲ್‌ (ಗುಲ್ಬರ್ಗಾ 
ದಕ್ಷಿಣ) ಮಾನ್ಯ ವಿಧಾನ ಸಭೆ ಸದಸ್ಯರು ಕೇಳಿರುವ ಚುಕ್ಕೆ ರಹಿತ ಪು.ಸ೦:1068ಕ್ಕೆ ಉತ್ತರವನ್ನು 
ಸಿದ್ಧಪಡಿಸಿ ಮು೦ದಿನ ಕ್ರಮಕ್ಕಾಗಿ ಸಲ್ಲಿಸಿದೆ. 
ಲಗತ್ತು: ಪು.ಸಂ: 1068/2024 ಗೆ ಉತ್ತರದ ಪ್ರತಿಗಳು. 


ತಮ್ಮ ವಿಶ್ವಾಸಿ, 


4 
ಕೃಷಿ ಫಿರ್ದ್‌ಶಕರು 


» 


ರ್‌ 


ಕರ್ನಾಟಕ ವಿಧಾನ ಸಭೆ 


ಚರುಕಾಗುತ್ತಿದ್ದು, ರೈತರು |ರ್ರೈ J 
ಬಿತ್ತನೆ ಬೀಜ ಮತ್ತು 
ರಸಗೊಬ್ಬರಕ್ಕಾಗಿ 


ಎದುರಿಸುತ್ತಿರುವ ಸಮಸ್ಯೆಯ 
ನಿವಾರಣೆಗೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


ತರಿಗೆ ವಿತರಿಸಲು ಸರ್ಕಾರವು ಈ ಕೆಳಕಂಡ ಕ್ರಮಗಳನ್ನು 
ಕೈಗೊಂಡಿರುತ್ತದೆ. 


| 1 | ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯ 1068 | 
2 (ಪ್ರಶ್ನೆ ಕೇಳಿರುವವರು: ಶ್ರೀ ಅಲ್ಲಮಪ್ರಭು ಪಾಟೀಲ್‌(ಗುಲ್ಬರ್ಗಾ 
ದಕ್ಷಿಣ) 
3 (ಉತ್ತರಿಸಬೇಕಾದ ದಿನಾ೦ಕ: 24.07.2024 | 
4 | ಉತ್ತರಿಸಬೇಕಾದವರು: | ಮಾನ್ಯ ಕೃಷಿ ಸಚಿವರು. 
|: I ವಾ! 
ಷಃ 
ಕ್ರ. | 
ಸಂ. ಪ್ರಶ್ನೆ ಉತ್ತರ 
ಅ) | ಮುಂಗಾರು ರೈತರಿಗೆ ಬೇಕಾಗಿರುವ ವಿವಿಧ ಬಿತ್ತನೆ ಬೀಜಗಳನ್ನು ಸಕಾಲದಲ್ಲಿ 


ರಾಜ್ಯದ ಎಲ್ಲಾ ವರ್ಗದ ರೈತರಿಗೆ ಗರಿಷ್ಠ 2 ಹೆಕ್ಕೇರ್‌ 
ಮಿತಿಯೊಳಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು 
ಸರಬರಾಜು ಮಾಡಲು "ಬಿತ್ತನೆ ಬೀಜಗಳ ಪೂರೈಕೆ" 
ಯೋಜನೆಯಡಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 
ರಾಜ್ಯದ ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು 
ವಿತರಿಸುವ ಸಲುವಾಗಿ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದಡಿ 
ಸಂಸ್ಥೆಗಳನ್ನು ಎಂಪ್ಯಾನೆಲ್‌ ಮಾಡಿ, ಬೇಡಿಕೆಯನ್ನ್ವಯ 
ಬಿತ್ತನೆ ಬೀಜ ವಿತರಣೆ ಮಾಡಲಾಗುತ್ತಿದೆ. 

ರೈತರಿಗೆ ರಿಯಾಯಿತಿ ದರದಲ್ಲಿ ಇಲಾಖೆಯ ರೈತ ಸಂಪರ್ಕ 
ಕೇಂದ್ರಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು 
ಹಾಗೂ ಗುರುತಿಸಿದ ಮಾರಾಟ ಕೇಂದ್ರಗಳ ಮುಖಾಂತರ 
ಸಕಾಲದಲ್ಲಿ ಬಿತ್ತನೆ ಬೀಜ ದೊರಕಿಸಲು ವ್ಯವಸ್ಥೆ 
ಮಾಡಲಾಗಿದೆ. 

ಪ್ರಸ್ತುತ ಸಾಲಿನಲ್ಲಿ ರೈತರಿಗೆ ಭತ್ತ, ರಾಗಿ, ಜೋಳ, ಸಜ್ಜೆ, 
ಮೆಕ್ಕೆಜೋಳ, ನವಣೆ, ಉದ್ದು, ಹೆಸರು, ಅಲಸಂದೆ, ತೊಗರಿ, 
ನೆಲಗಡಲೆ, ಸೋಯಾಅವರೆ ಮತ್ತು ಸೂರ್ಯಕಾಂತಿ ಬೆಳೆಗಳ 
ಬಿತ್ತನೆ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ವಿತರಣೆಗೆ ಕ್ರಮ 
ಕೈಗೊಳ್ಳಲಾಗಿರುತ್ತದೆ. 

2024ರ ಮುಂಗಾರು ಹಂಗಾಮಿನಲ್ಲಿ 5.52 ಲಕ್ಷ ಕ್ವಿಂಟಾಲ್‌ 


ಬಿತ್ತನೆ ಬೀಜಗಳ ಬೇಡಿಕೆಯನ್ನು ಅಂದಾಜಿಸಲಾಗಿದ್ದು, 
ಇದುವರೆಗೂ ಒಟ್ಟು 336 ಲಕ್ಷ ಕ್ವಿಂಟಾಲ್‌ ಬಿತ್ತನೆ 
ಬೀಜಗಳನ್ನು ರಿಯಾಯಿತಿ ದರದಲ್ಲಿ ವಿತರಿಸಲಾಗಿದ್ದು ಬೀಜ 
ವಿತರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. 

° ರಾಜ್ಯ ಸರ್ಕಾರದ ಬೀಜಗಳ ಪೂರೈಕೆ ಯೋಜನೆಯಡಿ 
2024-25 ನೇ ಸಾಲಿಗೆ ರೂ. 155.00ಕೋಟಿ ಅನುದಾನ 
ಒದಗಿಸಲಾಗಿರುತ್ತದೆ 


ರಾಜ್ಯದಲ್ಲಿ ರಸಗೊಬ್ಬರಗಳನ್ನು ರೈತರಿಗೆ ಸಕಾಲದಲ್ಲಿ ಸರಬರಾಜು 
ಮಾಡಲು ಸೂಕ್ತ ಕ್ರಮವಹಿಸಲಾಗಿದ್ದು, ಸರಬರಾಜು ಪ್ರಕ್ರಿಯೆ 
ಜಾರಿಯಲ್ಲಿರುತ್ತದೆ. ರಸಗೊಬ್ಬರಗಳ ಕೊರತೆಯಾಗದಂತೆ 
ಸಮರ್ಪಕ ಸರಬರಾಜಿಗೆ ಇಲಾಖೆ ವಹಿಸಿದ ಕ್ರಮಗಳು ಈ 
ಕೆಳಕಂಡಂತಿವೆ: 

1. ಮುಂಗಾರು ಹಂಗಾಮಿನ ಪೂರ್ವದಲ್ಲಿಯೇ 
ರಸಗೊಬ್ಬರಗಳನ್ನು ಜಿಲ್ಲೆಗಳಲ್ಲಿ ಆವರಿಸಬಹುದಾದ 
ಬೆಳೆಗಳ ವಿಸ್ತೀರ್ಣದ ಆಧಾರದ ಮೇಲೆ ರಸಗೊಬ್ಬರದ 
ಬೇಡಿಕೆಯನ್ನು ಅಂದಾಜಿಸಿ ಕೇಂದ್ರ ಸರ್ಕಾರಕ್ಕೆ 
ಮನವಿಯನ್ನು ಸಲ್ಲಿಸಿ, ಸರ್ಕಾರದಿಂದ ಹಂಚಿಕೆ 
ಮಾಡಲಾಗಿರುವ ವಿವಿಧ ರಸಗೊಬ್ಬರಗಳನ್ನು ಜಿಲ್ಲಾವಾರು 
ಬೇಡಿಕೆಗನುಗುಣವಾಗಿ ನಿಗದಿಪಡಿಸಿ, ರಸಗೊಬ್ಬರ 
ತಯಾರಿಕಾ ಸಂಸ್ಥೆಯವರಿಂದ ನೇರವಾಗಿ ಸಹಕಾರ 
ಸಂಘಗಳು ಹಾಗು ಅಧಿಕೃತ ಪರವಾನಗಿ ಹೊಂದಿರುವ 
ಖಾಸಗಿ ಮಾರಾಟಗಾರರ ಮುಖಾಂತರ ಸಮರ್ಪಕ 
ರೀತಿಯಲ್ಲಿ ರೈತರಿಗೆ ವಿತರಿಸಲು ಕ್ರಮವಹಿಸಲಾಗಿದೆ. 

2. ರಸಗೊಬ್ಬರ ತಯಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಡನೆ 
ಪ್ರತಿವಾರ ವಿಡಿಯೋ ಕಾನ್ಪೆರೆನ್ಸ್‌ ಮುಖಾಂತರ ಸಭೆ ನಡೆಸಿ 
ರಾಜ್ಯಕ್ಕೆ. ರಸಗೊಬ್ಬರದ ಸಮರ್ಪಕ ನಿರ್ವಹಣೆಗೆ 
ಕ್ರಮವಹಿಸಲಾಗಿದೆ. ಹಾಗೆಯೇ ಪ್ರತಿ ಮ೦ಗಳ ವಾರ ಕೇ೦ದ್ರ 
ರಸಗೊಬ್ಬರ ಮಂತ್ರಾಲಯವು ಸಹ ರಸಗೊಬ್ಬರದ 
ಸಮರ್ಪಕ ಪೂರೈಕೆ ಮತ್ತು ವಿತರಣೆ ಕುರಿತು 
ರಾಜ್ಯಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಸಮರ್ಪಕ 
ವಿತರಣೆಗೆಕ್ರಮವಹಿಸಲಾಗಿದೆ. 

3. ರಸಗೊಬ್ಬರದ ತೀವ್ರ ಬೇಡಿಕೆಯ ಸಮಯದಲ್ಲಿ ರೈತರಿಗೆ 
ರಸಗೊಬ್ಬರವನ್ನು ಒದಗಿಸುವ ಸಲುವಾಗಿ ಕಾಪು ದಾಸ್ತಾನು 
ಯೋಜನೆಯಡಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ 
ಮಹಾಮಂಡಳ ಮತ್ತು ಕರ್ನಾಟಕ ರಾಜ್ಯ ಬೀಜ ನಿಗಮ 
ನಿಯಮಿತ ರವರ ಮುಖಾಂತ ರರಸಗೊಬ್ಬರವನ್ನು 
ದಾಸ್ತಾನು ಮಾಡಿ ಸಮರ್ಪಕವಾಗಿ ವಿತರಣೆ 
ಮಾಡಲಾಗುತ್ತಿದೆ. 


2024ನೇ ಸಾಲಿನ ಮುಂಗಾರು ಹಂಗಾಮಿಗೆ (ಏಪ್ರಿಲ್‌-2024 ರಿಂದ 
ಸೆಪ್ಟೆ೦ಬರ್‌-2024 ರವರೆಗೆ) ಒಟ್ಟು 26,80,000 ಮೆ. ಟನ್‌ ಪ್ರಮಾಣದ 
ವಿವಿಧ ಗ್ರೇಡ್‌ಗಳ ರಸಗೊಬ್ಬರದ ಬೇಡಿಕೆಯಿದ್ದು, ಏಪ್ರಿಲ್‌-2024 
ರಿಂದ ಜುಲೈ್ಕೆ-2024ರ ಮಾಹೆಯವರೆಗೆ 17,58,225 ಮೆ.ಟನ್‌ 
ವಿವಿಧಗ್ರೇಡ್‌ಗಳ ರಸಗೊಬ್ಬರದ ಬೇಡಿಕೆಯಿರುತ್ತದೆ. 
ಏಪ್ರಿಲ್‌-2024ಕ್ಕೆ 13,13,675 ಮೆ.ಟನ್‌ ಪ್ರಮಾಣದ ಆರಂಭ ಶಿಲ್ಕು 
ಇರುತ್ತದೆ. ದಿನಾಂಕ 01.04.2024ರಿ೦ದ  18.07.2024ರವರೆಗೆ 
15,72018 ಮೆ.ಟನ್‌ ರಸಗೊಬ್ಬರ ಸರಬರಾಜಾಗಿದ್ದು, ಒಟ್ಟು 
ದಾಸ್ತಾನು 28,85,693 ಮೆ.ಟನ್‌ ಇದ್ದು ಈ ಪೈಕಿ 14,09,468 ಮೆ.ಟನ್‌ 
ಮಾರಾಟವಾಗಿದೆ. ಉಳಿಕೆ 14,76,225 ಮೆ.ಟನ್‌ ವಿವಿಧ ಗ್ರೇಡ್‌ ಗಳ 
ರಸಗೊಬ್ಬರದ ದಾಸ್ತಾನಿದ್ದು, ಯಾವುದೇ ರಸಗೊಬ್ಬರದ ಕೊರತೆ 
ಇರುವುದಿಲ್ಲ. 
ಕೃಷಿ ಭಾಗ್ಯ ಯೋಜನೆಯಡಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ 
ವ್ಯಾಪ್ತಿಯಲ್ಲಿ 2014-15 ರಿಂದ ಇಲ್ಲಿಯವರೆಗೆ 361 ಕೃಷಿ 
ಹೊಂಡಗಳನ್ನು ನಿರ್ಮಿಸಲಾಗಿದೆ. 


ಆ) | ಕಲಬುರಗಿ ದಕ್ಷಿಣ 
ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ 
ಎಷ್ಟು ಕೃಷಿ ಹೊ೦ಡಗಳನ್ನು 
ನಿರ್ಮಿಸಲಾಗಿದೆ; 


ಈ ಯೋಜನೆಗೆ ಸರ್ಕಾರ 
ಇದುವರೆವಿಗೂ ಬಿಡುಗಡೆ 
ಮಾಡಿರುವ 


ಕೃಷಿ ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡ ಹಾಗೂ ಪೂರಕ 
ಘಟಕಗಳನ್ನು ಅನುಷ್ಠಾನ ಮಾಡಲು ಕಲಬುರಗಿ ದಕ್ಷಿಣ 
ಮತಕ್ಷೇತ್ರಕ್ಕೆ 2014-15 ರಿಂದ ಇಲ್ಲಿಯವೆರೆಗೆ ರೂ. 219.40 ಲಕ್ಷಗಳ 


ಒತ್ತೆ a ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ವರ್ಷವಾರು 

ಸ ಜನದ ಲಾಗಿರುವ ಕುಜ ಹೋಂಡ ಹಾಗೂ ಬರಲಾ ವೆಚ್ಚದ 
ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 

ಈ) Er: ಬೀಜ | ತೂಗರಿ ಬೆಳೆಯಲ್ಲಿ 75-3 ತಳಿಯ ಬೀಜ ಪರಿವರ್ತನೆಗಾಗಿ ಕೃಷಿ 

ಪರಿವರ್ತನೆಗಾಗಿ ಕೃಷಿ | ಇಲಾಖೆ 2024-25ನೇ ಸಾಲಿನಲ್ಲಿ ನೆಟೆ ರೋಗ ನಿರೋಧಕ ತಳಿಗಳಾದ 

ಇಲಾಖ ಕೈಗೊಂಡಿರುವ | ಸ ರ್‌ಜಿ 152 ಮತ್ತು ಜಿಆರ್‌ಜಿ 811 ಬೀಜಗಳನ್ನು ವಿತರಿಸಲು 


ಕ್ರಮಗಳೇನು. 


ಉ) | ಕಲಬುರಗಿ ಜಿಲ್ಲೆಯಲ್ಲಿ 
ಟಿ.ಎಸ್‌. 3ಆರ್‌ ಬಿತ್ತನೆ 
ಬೀಜವನ್ನು ಬಿತ್ತನೆ 
ಮಾಡುತ್ತಿರುವುದು 

ಸರ್ಕಾರದ ಗಮನಕ್ಕೆ 
ಬ೦ದಿದೆಯೆ; ಇದೇ ಬೀಜದ 
ತಳಿಯಿಂದ ಕಳೆದ ಬಾರಿ 
ನೇಡೆ ರೋಗ ಬಂದು ತೊಗರಿ 
ಬೆಳೆ ಹಾಳಾಗಿದ್ದು, ಈ 
ಬಾರಿಯೂ ಇದೇ ಬೀಜ 


|_| ಬಿತ್ತುತ್ತಿರುವುದರಿ೦ದ ಈ 


ಕ್ರಮ ಕೈಗೊಳ್ಳಲಾಗಿದೆ. 


ರೈತರು 75-38 ಬಿತ್ತನೆ ಬೀಜ ಬಿತ್ತನೆ ಮಾಡುತ್ತಿರುವುದು ಸರಕಾರದ 
ಗಮನಕ್ಕೆ ಬಂದಿದೆ. ನೆಟೆ ರೋಗ ನಿರ್ವಹಣೆ ಬಗ್ಗೆ ಕಲಬುರಗಿ 
ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆ ಈ ಕೆಳಗಿನಂತೆ 
ಕ್ರಮ ಕೈಗೊಂಡಿದೆ. : 

1. ಮೇ ತಿಂಗಳಿನಲ್ಲಿ ಪ್ರತಿ ಗ್ರಾಮಕ್ಕೆ ತೆರಳಿ ಕೃಷಿ ವಿಜ್ಞಾನಿಗಳು 
ಹಾಗೂ ಕೃಷಿ ಅಧಿಕಾರಿಗಳು ನೆಟಿ ರೋಗ ನಿರ್ವಹಿಸಲು 
ಬೀಜೋಪಚಾರ ಆಂದೋಲನ ತರಬೇತಿ ಕೈಗೊಳ್ಳಲಾಗಿದೆ, ನೆಟಿ 
ರೋಗ ನಿರೋಧಕ ತಳಿಗಳಾದ ಜಿ.ಆರ್‌.ಜಿ 152 ಮತ್ತು ಜಿ.ಆರ್‌.ಜಿ 
811 ಬೀಜ ಬಳಸಲು ಸಲಹೆ ನೀಡಲಾಗಿದೆ. 

2. ನೆಟಿ ರೋಗ ನಿರ್ವಹಣೆಗೆ ಹಸ್ತ ಪ್ರತಿಗಳನ್ನು ಮುದ್ರಿಸಿ ಗ್ರಾಮ 
ಮಟ್ಟದಲ್ಲಿ ರೈತರಿಗೆ ನೀಡಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ 


ಬಿತ್ತನೆ ಬೀಜದ ಬಗ್ಗೆ ರೈತರಿಗೆ | ಅಂಟಿಸಲಾಗಿದೆ. 
ಜಾಗೃತಿ ಮೂಡಿಸಲು | 3. ಪತ್ರಿಕಾ ಮಾಧ್ಯಮದ ಮೂಲಕ ನೆಟಿ 
ಸರ್ಕಾರ ಕೈಗೊಂಡಿರುವ ಮುಂಜಾಗೃತಾ ಕ್ರಮ 
ಕ್ರಮಗಳೇನು; ಶಿಲಿಂಧ್ರನಾಶಕವನ್ನು 
ನೀಡಲಾಗಿದೆ. 


ರೋಗ ಬರದಂತೆ 
ವಾಗಿ ಟ್ರೈಕೋಡರ್ಮಾ/ಕಾರ್ಬನ್‌ಡೈಜಿಮ್‌ 
ಸೇರಿಸಿ ಬೀಜೋಪಚಾರ ಮಾಡಲು ಪ್ರಚಾರ 


ಛ್‌ 
ಕೃಷಿ ಶಕರು 


ಅನುಬಂಧ 


ಯೋಜನೆಯಡಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ 2014-15 ರಿಂದ ಇಲ್ಲಿಯವರೆಗೆ ನಿರ್ಮಿಸಲಾದ ಕೃಷಿ ಹೊ೦ಡಗಳ 
ವಿವರ 18.07.2024 


ಕೃಷಿ ಭಾಗ್ಯ 


ಕೃಷಿ ಭಾಗ್ಯ ಕೃಷಿ ಹೊಂಡ Fu 
ವಿಧಾನಸಭಾ ಯೋಜನೆಯಡಿ ನಿರ್ಮಿಸಲು 
ಕ್ರಸಂ | ಆರ್ಥಿಕ ವರ್ಷ "ಮ ಕ್ಷೇಣ್ರ | ತಾಲೂಫು | ಲಿನ ಕೃಷಿ | ನಮಿ ರಿಸಲಾದ ಅನುದಾನ reir 
ಹೊಂಡಗಳ ಸಂಖ್ಯೆ (ರೂ. ಲಕ್ಷಗಳಲ್ಲಿ) " 
ಲಕ್ಷಗಳಲ್ಲಿ) 


0 
ಫು 
\D 


ತ 2015-16 ಕಲಬುರಗಿ ದಕ್ಷಿಣ | ಕಲಬುರಗಿ 
3 | 20617 | ಕಲಬುರಗಿ ದಕ್ಷಿಣ | ಕಲಬು 

2017-18 ಕಲಬುರಗಿ ದಕ್ಷಿಣ | ಕಲಬುರಗಿ 
2018-19 ಕಲಬುರಗಿ ದಕ್ಷಿಣ | ಕಲಬುರಗಿ 104 104 47.86 
2019-20 ಕಲಬುರಗಿ ದಕ್ಷಿಣ | ಕಲಬುರಗಿ 
7 2002 | ಕಲಬುರಗಿ ದಕ್ಷಿಣ | ಕಲಬುರಗಿ 
2021-22 ಕಲಬುರಗಿ ದಕ್ಷಿಣ | ಕಲಬುರಗಿ 
2022-23 ಕಲಬುರಗಿ ದಕ್ಷಿಣ | ಕಲಬು 

10 2023-24 ಕಲಬುರಗಿ ದಕ್ಷಿಣ | ಕಲಬುರಗಿ 


12.64 
27.05 


16.80 


೮. ಡಿ 

ವ ವ 
ಗ“ 

W]e 

N 

0 


0. 
I 


| 
ತೆ 


62.40 


ಧಾ 


154.44 219.4 


¥ 


ಕೃಷಿ ಗಿಪರ್ಕ್‌ಶಕರು 


A 


